File No. RDPR/378/RRC/2021-RDPR-SUV-RDPR SEC (Computer No. 651080) 


-42420/2021/RDPR-SG 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 


| 1203 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು 


ಕೆರೆಯನ್ನು ಒತ್ತುವರಿ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ. | ಬಂದಿದ್ದಲ್ಲಿ ಎಷ್ಟು ಎಕರೆ ಒತ್ತುಆಗಿದೆ; 
ಒತ್ತುವರಿದಾರರು ಯಾರು;(ಮಾಯಿತಿ 
ನೀಡುವುದು) 

ಇ. | ಒತ್ತುವರಿ ತೆರವುಗೊಳಿಸಿ ಈ ಕೆರೆಯನ್ನು 
ರಕ್ಷಣೆ ಮಾಡಲು ಸರ್ಕಾರ ಕೈಗೊಂಡ 
ಪ್ರುಮಗಳೇನು; (ವಿವರ ನೀಡುವುದು) 


ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು 
ಕುದೂರು ಹೋಬಳಿಯ  ಶ್ರೀಗಿರೀಪುರ 
ಹಾಗೂ ಎವೀರಸಾಗರ ಗ್ರಾಮಗಳ ಮಧ್ಯೆ 
ಇರುವ ಹೊಸಕೆರೆಯ ವಿಸ್ಲೀರ್ಣ ಹಾಗೂ 
ಮಾಹಿತಿಯನ್ನು 


ಇತರೆ ಪೂರ್ಣ 
ನೀಡುವುದು? 


ಸಂಖ್ಯೆ: ಗ್ರಾಅಪ:15ನೇವಿಸ:146:ಆರ್‌.ಆರ್‌.ಸಿ:2021 


ಉತ್ತರಿಸಬೇಕಾದ ದಿನಾ೦ಕ 23.12.2021 
ಕ್ರಸಂ ಪ್ರಶ್ನೆಗಳು ಉತ್ತರ 
ಅ. | ರಾಮನಗರ ಜಿಲ್ಲೆಯ ಮಾಗಡಿ 
ತಾಲ್ಲೂಕು ಕುದೂರು ಹೋಬಳಿಯ 
ಶ್ರೀಗಿರಿಪುರ ಗ್ರಾಮಕ್ಕೆ ಸೇರಿರುವ 
ಮಲ್ಲಪ್ಪನಹಳ್ಳಿ ಕೆರೆಯ ಸರ್ವೇ ನಂ.88 | ಒತ್ತುವರಿಯಾಗಿರುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ 
ರಲ್ಲಿ 65 ಎಕರೆ ವಿಸೀರ್ಣ ಇರುವ ಬಂದಿರುವುದಿಲ್ಲ. 


ಆದಾಗ್ಯೂ, ಕುದೂರು ಹೋಬಳಿ ಶ್ರೀಗಿರಿಪುರ 
ಗ್ರಾಮದ ಸರೇ ನಂ88 ರಲ್ಲಿ 65-36 
ಇಕರೆ/ಗುಂಟೆ ವಿಸೀರ್ಣವಿದ್ಧ, ಸಂಪೂರ್ಣವಾಗಿ 
ನೀರಿನಿಂದ ತುಂಬಿರುತ್ತದೆ. ತಾಲ್ಲೂಕು ಸರ್ಮೇ 
ಮತ್ತು ಭೂಮಾಪನ ಇಲಾಖೆವತಿಯಿಂದ ಕೆರೆಯ 
ವಿಸೀರ್ಣವನ್ನು ಹದ್ದುಬಸ್ತುಗೊಳಿಸಿ ಕರೆ 
ಒತ್ತುವರಿಯಾಗಿರುವುದು ಕಂಡುಬಂದಲ್ಲಿ ಸೂಕ್ತ 
ಕ್ರಮ ವಹಿಸಲಾಗುವುದು. 

ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು 


ಕುದೂರು ಹೋಬಳಿ ಶ್ರೀಗಿರಿಪುರ ಹಾಗೂ 
ವೀರಸಾಗರ ಗ್ರಾಮಗಳ ಮಧ್ಯೆ ಇರುವ 
ಹೊಸಕೆರೆಯು ಸಣ್ಣ ನೀರಾವರಿ ಮತ್ತು 


ಅಂತರ್ಜಲ ಇಲಾಖೆಯ ಉಸ್ತುವಾರಿಯಲ್ಲಿದ್ದು, 
ಸದರಿ ಕೆರೆಯ ಅಂಗಳವು 10.80 ಹೆಕ್ಟೇರ್‌ ಮತ್ತು 
54.63 ಹೆಕ್ಟೇರ್‌ ಅಚ್ಚುಕಟ್ಟು ಪ್ರದೇಶ ಇರುತ್ತದೆ. 
ಎಡದಂಡೆ ನಾಲೆಯ 11 ಕಿ.ಮೀ. ಮತ್ತು 
ಬಲದಂಡೆ ನಾಲೆ 043 ಕಿ.ಮೀ. ಉದ್ದವಿರುತ್ತದೆ. 
ಹರಿಯ ಮೇಲಿನ ಅಗಲ 2.00 ಇದ್ದು, ಉದ್ದ 370 
ಮಿ. ಇರುತ್ತದೆ. 


J 


“ಫ.ಎಸ್‌.ಈಶ್ನರಪ್ಪ) 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


Generated from eOffice by RAMESH .D.0, RDPR-DD(RDO), DEPUTY DIRECTOR, RDPR SEC on 23/12/2021 07:43 PM 


